ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಕಲ್ಯಾಣ ಕರ್ನಾಟಿಕ ಪ್ರದೇಶ ಅಭಿವೃದ್ಧಿ 371ಜಿ ಮೀಸಲಾತಿ ಕುರಿತು 
ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು):- 
328(389) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಲ್ಯಾಣ ಕರ್ನಾಟಿಕದ 371ಜಿ ತಿದ್ದುಪಡಿಯಿಂದ ಕಲ್ಯಾಣ ಕರ್ನಾಟಿಕ ವಿಭಾಗದವರಿಗೆ ನೇಮಕಾತಿ ಹಾಗೂ 
ಬಡ್ತಿಯಲ್ಲಿ ಮೀಸಲಾತಿ ಒದಗಿಸಿದ್ದು ಆ ಭಾಗದ ಜನರಿಗೆ ಹಾಗೂ ಸರ್ಕಾರಿ ನೌಕರರಿಗೆ ರಾಜ್ಯದ ಇತರೆ 
(ಬೆಳಗಾವಿ, ಮೈಸೂರು ಹಾಗೂ ಬೆಂಗಳೂರು) ವಿಭಾಗ ಹಾಗೂ ಜಿಲ್ಲಾ ಮಟ್ಟಿದಲ್ಲಿ ನೇಮಕಾತಿ ಹಾಗೂ 
ಪದೋನ್ನತಿಯಲ್ಲಿ ಮೀಸಲಿರಿಸಿದ ಹುದೆಗಳು ಎಷ್ಟು; (ಅಂಕಿ-ಅಂಶ ನೀಡುವುದು) 


(ಆ) ಕಲ್ಯಾಣ ಕರ್ನಾಟಕ ಭಾಗದ ಪ್ರಾದೇಶಿಕ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಈ ಭಾಗದ ಸಾರ್ವಜನಿಕರಿಗೆ ಹಾಗೂ 
ಸರ್ಕಾರಿ ನೌಕರರಿಗೆ ನೇಮಕಾತಿಯಲ್ಲಿ ಹಾಗೂ ಬಡ್ತಿಯಲ್ಲಿ ಅನ್ಯಾಯವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೆಳ; ಬಂದಿದ್ದಲ್ಲಿ, ಸರಿಪಡಿಸಲು ಸರ್ಕಾರ ಕ್ರಮ ವಹಿಸುವುದೇ; 


(VT 


(ಇ) ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸರ್ಕಾರಿ ನೌಕರರ ಪದೋನ್ನತಿಯಲ್ಲಿ ಇತರೆ ವೃಂದದಲ್ಲಿ ಈಗಾಗಲೇ 
ಪದೋನ್ನತಿ ಪಡೆದ ನೌಕರರ ಸಂಖ್ಯೆ ಎಷ್ಟು; ಹಾಗೂ ಪದೋನ್ನತಿ ವಂಚಿತ ಹಿರಿಯ ನೌಕರರ ಸಂಖ್ಯೆ ಎಷ್ಟು; 
(ಅಂಕಿ-ಅಂಶ ನೀಡುವುದು) 


(ಈ) ಕಲ್ಯಾಣ ಕರ್ನಾಟಿಕ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರಿಗೆ ಬಡ್ತಿ ನೀಡುವ 
ನಿಯಮಾವಳಿಯಲ್ಲಿ ಪ್ರತ್ಯೇಕ ಜೀಷ್ಠತಾ ಪಟ್ಟೆ ರಚಿಸಿ, ಈ ಭಾಗದ ಹಿರಿಯ ನೌಕರರನ್ನು ವಂಚಿಸಿ, ಇತರೆ 
ವೃಂದದ ಕಲ್ಯಾಣ ಕರ್ನಾಟಕ ಭಾಗದವರಲ್ಲದ ಕಿರಿಯ ವೃಂದದ ನೌಕರರಿಗೆ ಪದೋನ್ಮತಿಗೆ ಪರಿಗಣಿಸುವ 
ನಿಯಮ ರೂಪಿಸಿರುವುದು ಯಾವ ಉದ್ದೇಶಕ್ಕೆ; (ಮಾಹಿತಿ ಒದಗಿಸುವುದು) 


(ಉ) ಈ ನಿಯಮಕ್ಕೆ ತಿದ್ದುಪಡಿ ಮಾಡಿ ತಕ್ಷಣ ಈ ಭಾಗದ ಸಾರ್ವಜನಿಕರಿಗೆ ಹಾಗೂ ಸರ್ಕಾರಿ ನೌಕರರಿಗೆ ನ್ಯಾಯ 
ಒದಗಿಸಲಾಗುವುದೇ? 


